ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 


2002 


ಶ್ರೀಮತಿ ಭಾರತಿ ಶೆಟ್ಟಿ (ನಾಮ ನಿರ್ದೇಶನ 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
. ಹೊಂದಿದವರು) 
ಉತ್ತರಿಸುವ ದಿನಾಂಕ " 16/03/2021 _ 
ಉತ್ತರಿಸುವ ಸಚಿವರು ಲೋಕೋಪಯೋಗಿ ಸಚಿವರು. 
[ ಕಸಂ. ಪ್ರಶ್ನೆ ಉತ್ತರ 
ಲೋಕೋಪಯೋಗಿ ಇಲಾಖೆಯು ರಾಜ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯು 4 
ಅ) [ರಾಜ್ಯದಲ್ಲಿ ಎಷ್ಟು ಸರ್ಕ್ಯೂಟ್‌ ಹೌಸ್‌| ವಲಯಗಳ ವ್ಯಾಪ್ತಿಯಲ್ಲಿ, ನಿರ್ಮಿಸಿರುವ 
ಹಾಗೂ ಪ್ರವಾಸಿ ಮಂದಿರಗಳನ್ನು | ಸರ್ಕ್ಯೂಟ್‌ ಹೌಸ್‌ ಹಾಗೂ ಪ್ರವಾಸಿ ಮಂದಿರಗಳ 
ನಿರ್ಮಿಸಿದೆ. ವಿವರ ಈ ಕೆಳಕಂಡಂತಿದೆ: 


| 


7 ಸರ್ಕೂಟ್‌ | ಪ್ರವಾಸಿ 
ಹೌಸ್‌ - | ಮಂದಿರ 


68 W| 


ಕ. ] 
ಸಂ. 


01 


ವಲಯ 


| 


102 


ಸರ್ಕ್ಯೂಟ್‌ ಹೌಸ್‌ ನಿರ್ಮಾಣದ ಗಣ್ಯವ್ಯಕ್ತಿಗಳು, ಹಿರಿಯ ಅಧಿಕಾರಿ ವರ್ಗದವರು 
ಆ ಉದ್ದೇಶಗಳೇನು? ಸಿಬ್ಬಂದಿ ಕಾರ್ಯನಿಮಿತ್ತ ಪುವಾಸದಲ್ಲಿರುವಾಗ 
ತಾತ್ಕಲಿಕವಾಗಿ ತಂಗಲು ಸರ್ಕೂಟ್‌ ಹೌಸ್‌ 

ನಿರ್ಮಾಣ ಮಾಡಲಾಗಿದೆ. 

[ [ರ ಹೌಸ್‌ನ ಕೊಠಡಿಗಳಲ್ಲಿ ಎರಡು ಸರ್ಕ್ಯೂಟ್‌ ಹೌಸ್‌ನ ಕೊಠಡಿಯ ಅಳತೆಗೆ 
ಡಬಲ್‌ ಜೆಡ್‌ ಮಂಚ ಇಡಲು| ಅನುಗುಣವಾಗಿ ಹಾಗೂ ಗಣ್ಯವ್ಯಕ್ತಿಗಳು / ಸರ್ಕಾರಿ 
ಕಾರಣಗಳೇಮ: (ಉದಾ: ಶಿವಮೊಗ್ಗ | ಅಧಿಕಾರಿಗಳ ಅನುಕೂಲಕ್ಕಾಗಿ ಡಬಲ್‌ ಬೆಡ್‌ ನ್ನು 
ಸರ್ಕ್ಯೂಟ್‌ ಹೌಸ್‌) | ಒದಗಿಸಬಾಗಿರುತ್ತದೆ. 

En ಯಾವುದೇ ಕಟ್ಟಡದ ವಿನ್ಯಾಸದ ಮೂಲ ಅವಶ್ಯಕತೆಗನುಗುಣವಾಗಿ ಮುಖ್ಯ ವಾಸುಶಿಲ್ಲಿ 
ಉದ್ದೇಶಗಳೇನು; ರವರು ಸಲ್ಲಿಸುವ ವಿನ್ಯಾಸದಂತೆ ಕಟ್ಟಡವನ್ನು 

ನಿರ್ಮಾಣ ಮಾಡಲಾಗುತ್ತಿದ್ದು, ಅತ್ಯಂತ ಕಡಿಮೆ 
ವೆಚ್ಚದಲ್ಲಿ ಅನುಕೂಲಕರವಾಗಿ ಹಾಗೂ 
ಸುರಕ್ಷಿತವಾಗಿ ನಿರ್ಮಿಸುವುದಾಗಿರುತ್ತದೆ. 

ಉ) ಸದರಿ ಉದ್ದೇಶಗಳಿಗೆ ಸದರಿ ವಿನ್ಯಾಸಗಳು ರಾಜ್ಯದಲ್ಲಿ ನಿರ್ಮಿಸಲಾಗಿರುವ ಸರ್ಕ್ಯೂಟ್‌ 


ಯಾವ ರೀತಿಯಲ್ಲಿ ಭಂಗವಾಗಿದೆ; 
(ಸಂಪೂರ್ಣ ವಿವರ ಒದಗಿಸುವುದು) 


ಹೌಸ್‌ ಹಾಗೂ ಪ್ರವಾಸಿ ಮಂದಿರಗಳ ಕಟ್ಟಡಗಳನ್ನು 
ಸಕ್ಷಮ ಪ್ರಾಧಿಕಾರದ ಅನುಮೋದಿತ ವಿನ್ಯಾಸದಂತೆ, 
ವಿರ್ನಿಸಲಾಗುತ್ತಿದ್ದು, ಯಾವುದೇ ರೀತಿಯ ಭಂಗ 
ಉಂಟಾಗಿರುವುದಿಲ್ಲ. 


fo) 1] ಸರ್ಕ್ಯೂಟ್‌ ಹೌಸ್‌, ಸರ್ಕಾರಿ ವೈದ್ಯಕೀಯ |" ಸರ್ಕ್ಯೂಟ್‌ ಹೌಸ್‌ಗಳ ನಿರ್ವಹಣೆಗಾಗಿ ಪ್ರತಿ ವರ್ಷ 
ಕಾಲೇಜುಗಳ ಪೋರ್ಟಿಕೋಗಳ ಮೇಲೆ | ವಾರ್ಷಿಕ ನಿರ್ವಹಣೆಗಾಗಿ ಬಿಡುಗಡೆಗೊಳಿಸಲಾದ 
ಅಂಟುವ ಜೀಡರಬಲೆ ಹಾಗೂ ಧೂಳನ್ನು | ಅನುದಾನದಡಿ ವಿರ್ವಹಣೆ ಮಾಡಲಾಗುತ್ತಿದ್ದು, 
ಯಾವ ರೀತಿ ಮತ್ತು .ಎಷ್ಟು| ಕಾಲಕಾಲಕ್ಕೆ ಸೃಚ್ಛ್ಚಗೊಳಿಸಲಾಗುತ್ತಿದೆ. 


ದಿನಗಳಿಗೊಮ್ಮೆ ಸ್ವಜ್ಛಿಗೊಳಿಸುವ 
ಉದ್ದೇಶ, ವಿನ್ಯಾಸ ಹೊಂದಿದೆ? (ವಿವರ 
ಒದಗಿಸುವುದು) 


Re ಯು 
. . pa 


| (ಸಿ.ಸಿ. ಪಾಟಲ) 
ಗ oo t , ಲೋಕೋಪಯೋಗಿ ಸಚಿವರು. 


